ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


446 

ಶ್ರೀ ಯು.ಬಿ.ವೆಂಕಟೇಶ್‌ 

(ನಾಮ ನಿರ್ದೇಶನ ಹೊಂದಿದವರು) 
16.12.2021 

ಮಾನ್ಯ ಮುಖ್ಯಮಂತ್ರಿರವರು 


| 


ಪಶ್ನೆ 


ಇತ್ತೀಚಿಗೆ ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರದ ಮೇಲೆ ಎಸಿಬಿ ದಾಳಿ ನಡೆಸಿ 
ತನಿಖೆ ಕೈಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 
ವ್ಯಾಪಕ ಅವ್ಯವಹಾರ/ಭ್ರಷ್ಟಾಚಾರ 
ಪ್ರಕರಣಗಳು ಜರುಗಿರುವುದು ಕಂಡು 
ಬಂದಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ 
ಸರ್ಕಾರ ಕೈಗೊಳ್ಳಬಹುದಾದ ಕ್ರಮಗಳೇನು; 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು 
ಪಾರದರ್ಶಕ ರೀತಿಯಲ್ಲಿ ಕೆಲಸ 
ನಿರ್ವಹಿಸುವಂತಾಗಲು ತಪ್ಪಿತಸ್ಥ 
ಅಧಿಕಾರಿ/ನೌಕರರ ಮೇಲೆ ಕ್ರಮ 
ಕೈಗೊಂಡು ಜನಮುಖಿ ಸುಧಾರಣೆಗಳನ್ನು 
ಕೈಗೊಳ್ಳಲಾಗುವುದೇ; 


——— 


ಉತ್ತರ 


ಹೌದು. 


ವಿಚಾರಣಾ ಹಂತದಲ್ಲಿರುತ್ತದೆ. 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಪಾರದರ್ಶಕ 
ರೀತಿಯಲ್ಲಿ ಕೆಲಸ ಮಾಡುವ ಸಲುವಾಗಿ ಸಾರ್ವಜನಿಕರಿಗೆ 
ಆನ್‌ಲೈನ್‌ ಮೂಲಕ ಸೇವೆ ಒದಗಿಸಲಾಗುತ್ತಿರುತ್ತದೆ. ಪ್ರತಿನಿತ್ಯ 
ಪ್ರತಿ ಕಡತಗಳನ್ನು ಸ್ಕ್ಯಾನಿಂಗ್‌ಗೆ ಒಳಪಡಿಸಿ ಡಿಜಿಟಲೈಸೇಶನ್‌ 


ಮಾಡಿಸುವ ಮೂಲಕ ಪಾರದರ್ಶಕ ಕ್ರಮ ಕೈಗೊಳ್ಳಲಾಗಿರುತ್ತದೆ. 


ಎ.ಸಿ.ಬಿ ಯಿಂದ ತನಿಖಾ ವರದಿ ಬಂದ ನಂತರ 


=] ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 


ನಅಇ 268 ಬೆಂಆಸೇ 2021 


Uranus d 


(ಬಸವರಾಜ ಜೊಮಾಯಿ) 
ಮುಖ್ಯಮಂತ್ರಿ 


— 


